WPP-47 


ಅಧಿಕೃತವಾಗಿ ಪ್ರಕಟಿಸಲಾದುದು 





ಸಂಪುಟ ೧೪೭ ಬೆಂಗಳೂರು, ಗುರುವಾರ, ಮೇ ೧೭, ೨೦೧೨ ( ವೈಶಾಖ ೨೭, ಶಕ ವರ್ಷ ೧೯೩೪) ಸಂಚಿಕೆ ೨೦ 


ಭಾಗ - ೨ 


ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಿಗಳು, 
ಕರ್ನಾಟಕ ಉಚ್ಛ ನ್ಯಾಯಾಲಯದ ಅಧಿಸೂಚನೆಗಳು 


ಕಂದಾಯ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಆರ್‌ಡಿ 27 ಎಟಿಎಸ್‌ 2012, ಬೆಂಗಳೂರು, ದಿನಾಂಕ: 16ನೇ ಏಪ್ರಿಲ್‌, 2012. 


ಕಂದಾಯ ಇಲಾಖೆಯ ತಹಶೀಲ್ದಾರ್‌, ವೃಂದದಲ್ಲಿ ಕಾರ್ಯನಿರ್ವಹಿಸುತ್ತಿರುವ / ಕಡ್ಡಾಯ ನಿರೀಕ್ಷಣಾ ಅವಧಿಯಲ್ಲಿದ್ದ ಈ ಕೆಳಕಂಡ 
ಅಧಿಕಾರಿಗಳನ್ನು ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಸ್ಥಳಕ್ಕೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ 








ಆದೇಶಿಸಿದೆ. 
ತಹಶೀಲ್ದಾರರ ಹೆಸರು ಮತ್ತು ಪ್ರಸ್ತುತ 
ಕ್ರಮ 
ತ ತ ಕಾರ್ಯನಿರ್ವಹಿಸುತ್ತಿರುವ ಸ್ಥಳ ವರ್ಗಾಯಿಸಿ ನೇಮಿಸಿದ ಸ್ಥಳ 
ಸಂ 
ಜೆ ಶ್ರೀ/ಶ್ರೀಮತಿ 
1 ಬಿ. ಶಿವಸ್ಥಾಮಿ- ಯುಪಿಓಅರ್‌ ಯೋಜನೆಯಲ್ಲಿನ ಖಾಲಿ ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು 


(ನೇಮಕಾತಿ ನಿರೀಕ್ಷಣೆಯಲ್ಲಿ) 


ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಭೂಮಿ ಮತ್ತು ಯುಪಿಓಆರ್‌ ಯೋಜನೆ, 
ಬೆಂಗಳೂರು ಇವರ ವಶಕ್ಕೆ ನೀಡಲಾಗಿದೆ. 





ಜಿ.ಎನ್‌. ಮಂಜುನಾಥ್‌ 
(ನೇಮಕಾತಿ ನಿರೀಕ್ಷೆಯಲ್ಲಿ) 


ಮುನ್ಸಿಪಲ್‌ ತಹಶೀಲ್ದಾರ್‌, ಚಿಕ್ಕಮಗಳೂರು ಜಿಲ್ಲಾಧಿಕಾರಿಯವರ ಕಛೇರಿ 
(ಖಾಲಿ ಹುದ್ದೆ) (ಕೋರಿಕೆ ವರ್ಗಾವಣೆ) 





ಎ.ಸಿ. ರೇಣುಕಾ ಪಸಾದ್‌- 
(ನೇಮಕಾತಿ ನಿರೀಕ್ಷಣೆಯಲ್ಲಿ) 


ತಹಶೀಲ್ದಾರ್‌, ಗದಗ್‌ ತಾಲ್ಲೂಕು, ಗದಗ್‌ ಜಿಲ್ಲೆ, (ಖಾಲಿ ಹುದ್ದೆ) 





ರೂಪಾ.ಆರ್‌- 
(ನೇಮಕಾತಿ ನಿರೀಕ್ಷೆಯಲ್ಲಿ) 


ಆಡಳಿತಾಧಿಕಾರಿ, ಕಿದ್ದಾಯಿ ಆಸ್ಪತ್ರೆ, (ಶ್ರೀಮತಿ ರೇಖಾ. ಟಿ. ಇವರ ವರ್ಗಾವಣೆಯಿಂದ 
ತೆರವಾದ ಸ್ಥಳಕ್ಕೆ (ಕೋರಿಕೆ ವರ್ಗಾವಣೆ) 





ಸವಿತಾ ಎಂ.ಕೆ. 


(ನೇಮಕಾತಿ ನಿರೀಕ್ಷೆಯಲ್ಲಿ) 


ತಹಶೀಲ್ದಾರ್‌, ಚನ್ನರಾಯಪಟ್ಟಣ ತಾಲ್ಲೂಕು, ಹಾಸನ ಜಿಲ್ಲೆ, (ಖಾಲಿ ಹುದ್ದೆ) 
(ಕೋರಿಕೆ ವರ್ಗಾವಣೆ) 





ದೇವರಾಯ ಹೆಚ್‌.ನಾಯಕ್‌- 
(ನೇಮಕಾತಿ ನಿರೀಕ್ಷಣೆಯಲ್ಲಿ) 


ತಹಶೀಲ್ದಾರ್‌, ಗ್ರೇಡ್‌-2 ಉನ್ನತೀಕರಿಸಿದ ಹುದ್ದೆ, ಜೋಯಿಡಾ ತಾಲ್ಲೂಕು, 
ಉತ್ತರ ಕನ್ನಡ ಜಿಲ್ಲೆ. ಖಾಲಿ ಹುದ್ದೆ (ಕೋರಿಕೆ ವರ್ಗಾವಣೆ) 











ಖಾಜಿ ನಫೀಜಾ- 


(ನೇಮಕಾತಿ ನಿರೀಕ್ಷೆಯಲ್ಲಿ) 





ವಿಶೇಷ ತಹಶೀಲ್ದಾರ್‌, ಕೆಯುಐಡಿಎಫ್‌ಸಿ, ಬಳ್ಳಾರಿ, 
ಖಾಲಿ ಹುದ್ದೆ (ನಿಯೋಜನೆ ಮೇರೆಗೆ) (ಕೋರಿಕೆ ವರ್ಗಾವಣೆ) 





೩೯೫ 





೩೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೭, ೨೦೧೨ ಭಾಗ-೨ 




















ತಹಶೀಲ್ದಾರರ ಹೆಸರು ಮತ್ತು ಪ್ರಸ್ತುತ 
ಎ ಕಾರ್ಯನಿರ್ವಹಿಸುತ್ತಿರುವ ಸ್ಥಳ ವರ್ಗಾಯಿಸಿ ನೇಮಿಸಿದ ಸ್ಥಳ 
ಐ ಶ್ರೀ/ಶ್ರೀಮತಿ 

8 ರೇಖಾ.ಟಿ- ಆಡಳಿತಾಧಿಕಾರಿ, ನಗರ ಭೂ ಸಾರಿಗೆ ನಿರ್ದೇಶನಾಲಯ, ನಗರಾಭಿವೃದ್ಧಿ ಇಲಾಖೆ, 
(ನೇಮಕಾತಿ ನಿರೀಕ್ಷಣೆಯಲ್ಲಿ) ಬೆಂಗಳೂರು. (ಕೋರಿಕೆ ವರ್ಗಾವಣೆ) 

9 ಹೆಚ್‌.ಎಲ್‌.ಶಿವರಾಮು ತಹಶೀಲ್ದಾರ್‌, ಬ್ಯಾಡಗಿ ತಾಲ್ಲೂಕು, ಹಾವೇರಿ ಜಿಲ್ಲೆ, 
(ನೇಮಕಾತಿ ನಿರೀಕ್ಷಣೆಯಲ್ಲಿ) (ಖಾಲಿ ಹುದ್ದೆ) 

10 ಸಾಜಿದಾ ಮುಲ್ಲಾ ತಹಶೀಲ್ದಾರ್‌, ಕಾರವಾರ ತಾಲ್ಲೂಕು, ಉತ್ತರ ಕನ್ನಡ ಜಿಲ್ಲೆ (ಕೋರಿಕೆ ವರ್ಗಾವಣೆ) 
ತಹಶೀಲ್ದಾರ್‌, ಹೊಸನಗರ ತಾಲ್ಲೂಕು, 
ಶಿವಮೊಗ್ಗ ಜಿಲ್ಲೆ. 

11 ಪ್ರೀತಮ್‌ ನಸಲಾಪುರೆ, ತಹಶೀಲ್ದಾರ್‌, ಬೆಳಗಾವಿ ತಾಲ್ಲೂಕು, ಬೆಳಗಾವಿ ಜಿಲ್ಲೆ 
ತಹಶೀಲ್ದಾರ್‌, ಅಂಕೋಲ ತಾಲ್ಲೂಕು, (ಶ್ರೀ ಎ.ಎಚ್‌ ಆಲೂರು ಇವರ ಸ್ಥಳಕ್ಕೆ) (ಕೋರಿಕೆ ವರ್ಗಾವಣೆ) 
ಉತ್ತರ ಕನ್ನಡ ಜಿಲ್ಲೆ. 

















ಕ್ರಮ ಸಂಖ್ಯೆ :2,4,5,6,7,8,10, ಮತ್ತು 11 ರಲ್ಲಿನ ವರ್ಗಾವಣೇಯು ಸ್ವಂತ ಕೋರಿಕೆಯ ವರ್ಗಾವಣೆಯಾಗಿರುವುದರಿಂದ ಸದರಿಯವರುಗಳು 
ಸೇರುವಿಕೆ ಕಾಲ, ವರ್ಗಾವಣೆ ಹಾಗೂ ಇನ್ನಿತರೆ ಯಾವುದೇ ಭತ್ಯೆಗಳಿಗೆ ಅರ್ಹರಿರುವುದಿಲ್ಲ. ಉಳಿದ ವರ್ಗಾವಣೆಯು ಸಾರ್ವಜನಿಕ ಹಿತದೃಷ್ಟಿಯ 
ವರ್ಗಾವಣೆಯಾಗಿರುವುದರಿ೦ದ ನಿಯಮಾನುಸಾರ ಸೇರುವಿಕೆ ಕಾಲ, ಹಾಗೂ ವರ್ಗಾವಣೆ ಭತ್ಯೆಗೆ ಅರ್ಹರಿರುತ್ತಾರೆ. ವರ್ಗಾವಣೆಯಾಗಿರುವ 
ಅಧಿಕಾರಿಗಳು ಕೂಡಲೇ ಕರ್ತವ್ಯದಿಂದ ಬಿಡುಗಡೆ ಹೊಂದಿ ವರ್ಗಾವಣೆಗೊಂಡ ಸ್ಥಳದಲ್ಲಿ ಕೂಡಲೇ ಕರ್ತವ್ಯಕ್ಕೆ ಹಾಜರಾಗತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಬಿ.ವಿ.ರಾಮಲಿಂಗಯ್ಯ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 619 ಕಂದಾಯ ಇಲಾಖೆ (ಸೇವೆಗಳು-3). 


ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಳ 38 ಪಿಪಿಇ 2012, ಬೆಂಗಳೂರು, ದಿನಾಂಕ: 27ನೇ ಏಪ್ರಿಲ್‌, 2012. 

ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಒಇ 38 ಪಿಪಿಇ 2012, ದಿನಾಂಕ: 05-04-2012ರ ತಃಖ್ತೆಯ ಕ್ರಮಸಂಖ್ಯೆ (3)ರ ಅಂಕಣ 
(3)ರಲ್ಲಿ ನಮೂದಿಸಿರುವ “ಸರ್ಕಾರಿ ಅಭಿಯೋಜಕರು, ತ್ವರಿತ ವಿಲೇವಾರಿ ನ್ಯಾಯಾಲಯ, ಮಡಿಕೇರಿ (ಖಾಲಿ ಇರುವ ಹುದ್ದೆಗೆ)” ಎಂಬುದರ 
ಬದಲಾಗಿ “ಕಾನೂನು ಅಧಿಕಾರಿ (ಹಿರಿಯ), ಮಹಾನಿರ್ದೇಶಕರು ಮತ್ತು ಆರಕ್ಷಕ ಮಹಾನಿರೀಕ್ಷಕರ ಕಛೇರಿ, ಕರ್ನಾಟಕ, ಬೆಂಗಳೂರು 
(ಶ್ರೀ ಎಂ.ಎಸ್‌. ವೆಂಕಟರಾಮು, ಕಾನೂನು ಅಧಿಕಾರಿ (ಹಿರಿಯ) ಇವರ ವಯೋನಿವೃತ್ತಿಯಿಂದ ತೆರವಾಗಿರುವ ಹುದ್ದೆಗೆ” ಎಂದು ತಿದ್ದುಪಡಿ 
ಮಾಡಿಕೊಂಡು ಓದಿಕೊಳ್ಳತಕ್ಕದ್ದು. 

ಉಳಿದಂತೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಒಇ 38 ಪಿಪಿಐ 2012, ದಿನಾಂಕ:ಮ05-04-2012ರಲ್ಲಿ ಯಾವುದೇ ಬದಲಾವಣೆಗಳು 
ಇರುವುದಿಲ್ಲ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಕೆ. ನಿಂಗಪ್ಪ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 621 ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು). 


ಇಂಧನ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಇಎನ್‌ 67 ಸಮನ್ಹಯ 2012, ಬೆಂಗಳೂರು, ದಿನಾಂಕ: 25ನೇ ಏಪ್ರಿಲ್‌, 2012. 


ಶ್ರೀ ವಿಜಯನರಸಿಂಹ, ವ್ಯವಸ್ಥಾಪಕ ನಿರ್ದೇಶಕರು, ಮಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ ಇವರು 
ದಿನಾಂಕ: 25-04-2012 ರಿಂದ 09-05-2012ರವರೆಗೆ ರಜೆಯಲ್ಲಿರುವುದರಿಂದ ಸದರಿ ರಜಾ ಅವಧಿಗೆ ಶ್ರೀ ಎಸ್‌.ಸುಮಂತ್‌, ನಿರ್ದೇಶಕರು 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೭, ೨೦೧೨ ೩೯೫ 





(ಪ್ರಸರಣ), ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ, ಬೆಂಗಳೂರು ಇವರನ್ನು ಮಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತದ 
ವ್ಯವಸ್ಥಾಪಕ ನಿರ್ದೇಶಕರ ಹುದ್ದೆಯಲ್ಲಿ ಅಧಿಕ ಪ್ರಭಾರದಲ್ಲಿರಿಸಿ ನೇಮಕ ಮಾಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಕೌಸಲ್ಯಾ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 623 ಇಂಧನ ಇಲಾಖೆ. 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಲಾ 29 ಹೆಚ್‌ಆರ್‌ಸಿ 2011, ಬೆಂಗಳೂರು, ದಿನಾಂಕ: 26ನೇ ಏಪ್ರಿಲ್‌, 2012. 


ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದಲ್ಲಿ ಗುತ್ತಿಗೆ ಆಧಾರದ ಮೇಲೆ ಸೇವೆ ಸಲ್ಲಿಸುತ್ತಿರುವ ಕರ್ನಾಟಕ ಸರ್ಕಾರ ಸಚಿವಾಲಯದ 
ನಿವೃತ್ತ ಶಾಖಾಧಿಕಾರಿಯಾದ ಶ್ರೀ ಎಸ್‌. ರಾಮಚಂದ್ರಪ್ಪ. ಇವರನ್ನು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಶಾಖಾಧಿಕಾರಿಯಾಗಿ 
ಅಂತಿಮವಾಗಿ ದಿನಾಂಕ: 06-08-2011 ರಿಂದ ಅನ್ವಯವಾಗುವಂತೆ ಪುನಃ ಒಂದು ವರ್ಷದ ಅವಧಿಗೆ ಗುತ್ತಿಗೆ ಆಧಾರದ ಮೇಲೆ ಮರುನೇಮಕಾತಿ 
ಮಾಡಲಾಗಿದೆ. ಗುತ್ತಿಗೆ ಆಧಾರದ ಮರುನೇಮಕಾತಿಯ ಷರತ್ತು ಮತ್ತು ನಿಬಂಧನೆಗಳನ್ನು ಪ್ರತ್ಯೇಕವಾಗಿ ಹೊರಡಿಸಲಾಗುವುದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎನ್‌.ರಾಮೇಗೌಡ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, (ಮಾನವ ಹಕ್ಕುಗಳು) 
ಪಿ.ಆರ್‌. 624 ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 


ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲಾ 165 ಎಲ್‌ಎಜಿ 2011, ಬೆಂಗಳೂರು, ದಿನಾಂಕ: 17ನೇ ಏಪ್ರಿಲ್‌, 2012. 


ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲ್ಲೂಕಿನ ಅಪರ ಸರ್ಕಾರಿ ವಕೀಲರಾದ ಶ್ರೀ ಬಿ.ಕೆ.ಜಿ.ರಾಜು, ಇವರನ್ನು ಕರ್ನಾಟಕ 
ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳು, 1977ರಲ್ಲಿನ ಷರತ್ತಿಗೊಳಪಟ್ಟು ದಿನಾಂಕ: 18-01-201/ರಿ೦ದ ಜಾರಿಗೆ 
ಬರುವಂತೆ ತಾತ್ಕಾಲಿಕವಾಗಿ ಮುಂದಿನ ಆದೇಶದವರೆಗೆ ಅಥವಾ ಹೊಸದಾಗಿ ಅಪರ ಸರ್ಕಾರಿ ವಕೀಲರನ್ನು ನೇಮಕಾತಿ ಮಾಡುವವರೆಗೂ ಇವುಗಳಲ್ಲಿ 
ಯಾವುದು ಮೊದಲೋ ಅಲ್ಲಿಯವರೆಗೆ ಸರ್ಕಾರದ ಪ್ರಕರಣಗಳನ್ನು ನಿರ್ವಹಿಸುವಂತೆ ಸೂಚಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಅ.ರಾ. ಚಿತ್ತರಗಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, (ಆಡಳಿತ-1 (ಪ್ರ) 
ಪಿ.ಆರ್‌. 625 ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ : ಸಿಆಸುಇ 127 ಎಸ್‌ಎಂಇ 2012, ಬೆಂಗಳೂರು, ದಿನಾಂಕ : 25ನೇ ಏಪ್ರಿಲ್‌, 2012. 


ಶ್ರೀ ಕೆ. ಸುಧಾಕರ ಶೆಟ್ಟಿ ಸರ್ಕಾರದ ಉಪ ಕಾರ್ಯದರ್ಶಿ, ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಇಲಾಖೆ, ಬೆಂಗಳೂರು, ಇವರಿಗೆ 
ದಿನಾಂಕ:05-05-2012ರಿ೦ದ 15-05-2012ರವರೆಗೆ ಪರಿವರ್ತಿತ ರಜೆಯನ್ನು ಮಂಜೂರು ಮಾಡಲಾಗಿದೆ. 


ಶ್ರೀ ಕೆ.ಸುಧಾಕರ ಶೆಟ್ಟಿ ಇವರು ರಜೆಯ ಮೇಲೆ ಹೋಗಿರದಿದ್ದರೆ ಸರ್ಕಾರದ ಉಪ ಕಾರ್ಯದರ್ಶಿ, ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ 
ಇಲಾಖೆ, ಬೆ೦ಗಳೂರು, ಈ ಹುದ್ದೆಯಲ್ಲೇ ಸ್ಥಾನಪನ್ನರಾಗಿರುತ್ತಿದ್ದರೆಂದು ದೃಢೀಕರಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಯು.ಹೆಚ್‌.ನಾರಾಯಣಸ್ವಾಮಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 626 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-1. 


೩೯೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೭, ೨೦೧೨ ಭಾಗ-೨ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 53 ಎಸ್‌ಐಎಸ್‌ 2012, ಬೆ೦ಗಳೂರು, ದಿನಾಂಕ : 21ನೇ ಏಪ್ರಿಲ್‌, 2012. 


ಶ್ರೀ ನವೀನ್‌ರಾಜ್‌ ಸಿಂಗ್‌, ಐ.ಎ.ಎಸ್‌., ಆಯುಕ್ತರು, ಸಮಾಜ ಕಲ್ಯಾಣ ಇಲಾಖೆ, ಬೆಂಗಳೂರು, ಇವರಿಗೆ ದಿನಾಂಕ: 14-05-2012 ರಿಂದ 
19-05-2012ರವರೆಗೆ 06 ದಿನಗಳ ಗಳಿಕೆ ರಜೆಯನ್ನು ಮಂಜೂರು ಮಾಡಲಾಗಿದೆ. 
ಶ್ರೀ ನವೀನ್‌ರಾಜ್‌ ಸಿಂಗ್‌, ಐ.ಎ.ಎಸ್‌. ರವರ ರಜಾ ಅವಧಿಯಲ್ಲಿ ನಿರ್ದೇಶಕರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, 
ಬೆಂಗಳೂರು, ಇವರನ್ನು ಆಯುಕ್ತರು, ಸಮಾಜ ಕಲ್ಯಾಣ ಇಲಾಖೆ, ಬೆಂಗಳೂರು, ಈ ಹುದ್ದೆಯ ಅಧಿಕ ಪ್ರಭಾರದಲ್ಲಿಡಲಾಗಿದೆ. 
ಶ್ರೀ ನವೀನ್‌ರಾಜ್‌ ಸಿಂಗ್‌, ಐ.ಎ.ಎಸ್‌., ಇವರು ರಜೆಯ ಮೇಲೆ ಹೋಗಿರದಿದ್ದರೆ ಆಯುಕ್ತರು, ಸಮಾಜ ಕಲ್ಯಾಣ ಇಲಾಖೆ, ಬೆಂಗಳೂರು, 
ಈ ಹುದ್ದೆಯಲ್ಲೇ ಸ್ಥಾನಪನ್ನರಾಗಿರುತ್ತಿದ್ದರೆಂದು ದೃಢೀಕರಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಯು.ಹೆಚ್‌.ನಾರಾಯಣಸ್ವಾಮಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 627 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-1. 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 63 ಎಸ್‌ಐಎಸ್‌ 2012, ಬೆಂಗಳೂರು, ದಿನಾಂಕ : 23ನೇ ಏಪ್ರಿಲ್‌, 2012. 

ಶ್ರೀ ಎನ್‌. ಜಯರಾಮ್‌ ಐ.ಎ.ಎಸ್‌. ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, ಜಿಲ್ಲಾ ಪಂಚಾಯತ್‌, ಚಿತ್ರದುರ್ಗ, ಇವರಿಗೆ 
ದಿನಾಂಕ: 23-04-2012ರಿ೦ದ 11-05-2012ರವರೆಗೆ 19 ದಿನಗಳ ಗಳಿಕೆ ರಜೆಯನ್ನು ಮಂಜೂರು ಮಾಡಲಾಗಿದೆ. 

ಶ್ರೀ ಎನ್‌. ಜಯರಾಮ್‌ ಐ.ಎ.ಎಸ್‌.. ಇವರ ರಜಾ ಅವಧಿಯಲ್ಲಿ ಜಿಲ್ಲಾಧಿಕಾರಿ, ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ, ಇವರನ್ನು ಸದರಿ ಹುದ್ದೆಯ 
ಅಧಿಕ ಪ್ರಭಾರದಲ್ಲಿಡಲಾಗಿದೆ. 

ಶ್ರೀ ಎನ್‌. ಜಯರಾಮ್‌ ಐ.ಎ.ಎಸ್‌., ಇವರು ರಜೆಯ ಮೇಲೆ ಹೋಗಿರದಿದ್ದರೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, ಜಿಲ್ಲಾ 
ಪಂಚಾಯತ್‌, ಚಿತ್ರದುರ್ಗ, ಈ ಹುದ್ದೆಯಲ್ಲೇ ಸ್ಥಾನಪನ್ನರಾಗಿರುತ್ತಿದ್ದರೆಂದು ದೃಢೀಕರಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾಮಸಾರ ಮತ್ತು ಅವರ ಹೆಸರಿನಲ್ಲಿ 
ಯು.ಹೆಚ್‌.ನಾರಾಯಣಸ್ವಾಮಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 628 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-1. 


ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ನಅಇ 89 ಬೆಂರೂಪ್ರಾ 2012, ಬೆಂಗಳೂರು, ದಿನಾಂಕ : 25ನೇ ಏಪ್ರಿಲ್‌, 2012. 
ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರಗಳ ಕಾಯ್ದೆ 1987ರ ಪ್ರಕರಣ 3(3)(ಎಲ್‌) ಮತ್ತು (ಎಂ) ಹಾಗೂ (4) ರಡಿಯಲ್ಲಿ ಪ್ರದತ್ತವಾದ 


ಅಧಿಕಾರವನ್ನು ಚಲಾಯಿಸಿ ಈ ಕೆಳಕಂಡವರನ್ನು ಚಿತ್ರದುರ್ಗ ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರನ್ನಾಗಿ ಈ ತಕ್ಷಣದಿಂದ ಜಾರಿಗೆ ಬರುವಂತೆ, 
ಸರ್ಕಾರದ ಇಚ್ಛಾನುಸಾರ ಅಥವಾ 3 ವರ್ಷದ ಅವಧಿಯವರಿಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ನಾಮ ನಿರ್ದೇಶನ ಮಾಡಿ 























ಆದೇಶಿಸಲಾಗಿದೆ. 
ಕ್ರಮ 
ಹೆಸರು ಮತ್ತು ವಿಳಾಸ ವರ್ಗ 
ಸಂಖ್ಯೆ § 
1 ಶ್ರೀ ಕೆ.ತಿಪ್ಪೆಸ್ವಾಮಿ ಬಿನ್‌ ಕಸ್ತೂರಪ್ಪ, ಕಾಮನಬಾವಿ ಬಡಾವಣೆ, ಚಿತ್ರದುರ್ಗ. ಸಾಮಾನ್ಯ 
2 ಶ್ರೀ ಕೆ. ಶಿವಣ್ಣಾಷಾರ್‌ ಬಿನ್‌ ಕಾಳಾಚಾರ್‌ ಎಂ. ಕೋಳಿಬುರುಜನಹಟ್ಟಿ. ಹಿಂದುಳಿದ 
ದೊಡ್ಡಪೇಟೆ ಕ್ರಾಸ್‌ ಚಿತ್ರದುರ್ಗ ವರ್ಗ 





ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೭, ೨೦೧೨ ೩೯೭ 








ಹ ಹೆಸರು ಮತ್ತು ವಿಳಾಸ ವರ್ಗ 





3. | ಶ್ರೀಮತಿ ಎ.ವಿ. ಮಂಜುಳ ಕೋಂ ವೀರಭದ್ರಯ್ಯ, ಬುರುಜನಹಟ್ಟಿ, ಆಂಜನೇಯ | ಮಹಿಳೆ 
ದೇವಸ್ಥಾನದ ಪಕ್ಕ, ಚಿತ್ರದುರ್ಗ 
4. | ಶ್ರೀ ಹೆಚ್‌.ಎನ್‌. ರಾಮಚಂದ್ರಪ್ಪ ಬಿನ್‌ ನಾಗಪ್ಪ ಐ.ಯು.ಡಿ.ಪಿ. ಲೇಔಟ್‌, 6ನೇ ಎಸ್‌. 
ಮೇನ್‌, 5ನೇ ಕ್ರಾಸ್‌, ಚಿತ್ರದುರ್ಗ. 





2೨ 

















5. | ಶ್ರೀ ಗೌರಣ್ಣಓ. ಬಿನ್‌.ಓಬಯ್ಯ, ಫಿಲ್ಟರ್‌ ಹೌಸ್‌ ರಸ್ತೆ, 3ನೇ ಕ್ರಾಸ್‌, ಚಿತ್ರದುರ್ಗ. ಶಿಲ್ಪಿ 





ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಟಿ.ಎಂ. ವಾಸುದೇವರಾವ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 629 ನಗರಾಭಿವೃದ್ಧಿ ಇಲಾಖೆ. 


ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ನಅಇ 155 ಬೆಂರೂಪ್ರಾ 2011, ಬೆಂಗಳೂರು, ದಿನಾಂಕ : 19ನೇ ಏಪ್ರಿಲ್‌, 2012. 


ಚಿಕ್ಕಬಳ್ಳಾಪುರ ಯೋಜನಾ ಪ್ರಾಧಿಕಾರಕ್ಕೆ ಪ್ರತ್ಯೇಕವಾಗಿ ಸದಸ್ಯ ಕಾರ್ಯದರ್ಶಿಯನ್ನಾಗಿ ನೇಮಿಸುವವರೆಗೂ ನಗರ ಮತ್ತು ಗ್ರಾಮಾಂತರ 
ಯೋಜನಾ ಸಹಾಯಕ ನಿರ್ದೇಶಕರು, ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಕ್ಕಬಳ್ಳಾಪುರ ಇವರನ್ನು ಚಿಕ್ಕಬಳ್ಳಾಪುರ ಯೋಜನಾ ಪ್ರಾಧಿಕಾರದ ಸದಸ್ಯ 
ಕಾರ್ಯದರ್ಶಿಯನ್ನಾಗಿ ಅಧಿಕ ಪ್ರಭಾರದಲ್ಲಿರಿಸಿ ಸರ್ಕಾರವು ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಟಿ.ಎಂ.ವಾಸುದೇವರಾವ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 630 ನಗರಾಭಿವೃದ್ಧಿ ಇಲಾಖೆ. 


ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಆರ್‌ಡಿ 550 ಎಎಸ್‌ಡಿ 2011, ಬೆ೦ಗಳೂರು, ದಿನಾಂಕ : 16ನೇ ಏಪ್ರಿಲ್‌, 2012. 
ಶ್ರೀ ಕೆ. ಸುಬ್ರಹ್ಮಣ್ಯ ತಹಶೀಲ್ದಾರ್‌, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮೈಸೂರು ಇವರು ದಿನಾಂಕ: 18-06-2011 ರಿಂದ 
20-09-2011 ರವರೆಗೆ ನೇಮಕಾತಿ ನಿರೀಕ್ಷಣೆಯಲ್ಲಿದ್ದ ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮ 8(15)(ಎಫ್‌) ರನ್ವಯ ಕಡ್ಡಾಯ 


ನಿರೀಕ್ಷಣಾ ಅವಧಿಯೆಂದು ಘೋಷಿಸಲಾಗಿದೆ ಮತ್ತು ದಿನಾಂಕ: 21-09-2011 ರಿಂದ 15-11-2011 ರವರೆಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮ 
114 ರನ್ವಯ 42 ದಿನಗಳ ಪರಿವರ್ತಿತ ರಜೆ ಹಾಗೂ 14 ದಿನಗಳ ಗಳಿಕೆ ರಜೆ (೧8೬ & EL) ಮಂಜೂರು ಮಾಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಬಿ.ವಿ.ರಾಮಲಿಂಗಯ್ಯ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 631 ಕಂದಾಯ ಇಲಾಖೆ (ಸೇವೆಗಳು-3). 


ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಆರ್‌ಡಿ 26 ಎಟಿಎಸ್‌ 2012, ಬೆ೦ಗಳೂರು, ದಿನಾಂಕ : 19ನೇ ಏಪ್ರಿಲ್‌, 2012. 
ಡಾ: ವಿ. ವೆಂಕಟೇಶಮೂರ್ತಿ, ತಹಶೀಲ್ದಾರ್‌, ಹರಪನಹಳ್ಳಿ ತಾಲ್ಲೂಕು, ದಾವಣಗೆರೆ ಜಿಲ್ಲೆ ಇವರನ್ನು ಸಾರ್ವಜನಿಕ/ಆಡಳಿತ ಹಿತದೃಷ್ಟಿಯಿಂದ 


ಕೋಲಾರ ತಾಲ್ಲೂಕಿನ ತಹಶೀಲ್ದಾರರಾಗಿ ಕಾರ್ಯ ನಿರ್ವಹಿಸುತ್ತಿರುವ ಶ್ರೀ. ಮುನಿವೀರಪ್ಪ ಇವರ ಸ್ಥಳಕ್ಕೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಿದೆ. 


೩೯೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೭, ೨೦೧೨ ಭಾಗ-೨ 





ಶ್ರೀ. ಮುನಿವೀರಪ್ಪ ಇವರ ನಿಯೋಜನೆಯನ್ನು ರದ್ದುಪಡಿಸಿ ಈ ಕೂಡಲೇ ಜಾರಿಗೆ ಬರುವಂತೆ ಸದರಿಯವರ ಸೇವೆಯನ್ನು ಮಾತೃ 
ಇಲಾಖೆಯಾದ ಆರ್ಥಿಕ ಇಲಾಖೆಗೆ ಹಿಂದಿರುಗಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಬಿ.ವಿ.ರಾಮಲಿಂಗಯ್ಯ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 632 ಕಂದಾಯ ಇಲಾಖೆ (ಸೇವೆಗಳು-3). 


ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಆರ್‌ಡಿ 102 ಎಎಸ್‌ಡಿ 2012, ಬೆಂಗಳೂರು, ದಿನಾಂಕ : 19ನೇ ಏಪ್ರಿಲ್‌, 2012. 
ಕಂದಾಯ ಇಲಾಖೆಯ ಸೇವೆಗೆ ಸೇರಿದ ಶಿರಸ್ತೇದಾರ್‌/ಉಪ ತಹಶೀಲ್ದಾರ್‌ ವೃಂದದ ಈ ಕೆಳಕಂಡವರುಗಳಿಗೆ ಈ ಕೂಡಲೇ ಜಾರಿಗೆ 


ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ತಹಶೀಲ್ದಾರ್‌ ಗ್ರೇಡ್‌-2 ವೃಂದಕ್ಕೆ (ವೇತನ ಶ್ರೇಣಿ ರೂ. 11.400-21,600) ಮುಂಬಡ್ತಿ ನೀಡಿ 
ಅವರುಗಳ ಹೆಸರುಗಳ ಮುಂದೆ ತೋರಿಸಿರುವ ಸ್ಥಳಗಳಿಗೆ ನೇಮಿಸಿ ಆದೇಶಿಸಿದೆ. 


























ಕ್ರಮ ಶಿರಸ್ತೇದಾರ್‌/ಉಪ ತಹಶೀಲ್ದಾರರ ಹೆಸರು ಬಡ್ತಿ ಮೇಲೆ ನೇಮಿಸಿರುವ ಸ್ಥಳ 
ಸಂಖ್ಯೆ 
1 ಶ್ರೀ ಆರ್‌. ಅಬ್ದುಲ್‌ ಹಮೀದ್‌, ವಿಶೇಷಾಧಿಕಾರಿ, ಆರ್‌ & ಆರ್‌, ಕರ್ನಾಟಕ 
(ಸ್ಥಳ ನಿರೀಕ್ಷಣೆಯಲ್ಲಿರುವ) ಪ್ರಾದೇಶಿಕ ಆಯುಕ್ತರ ರಸ್ತೆ ಅಭಿವೃದ್ಧಿ ನಿಗಮ ನಿಯಮಿತ, 
ಕಛೇರಿ, ಬೆ೦ಗಳೂರು ವಿಭಾಗ, ಬೆ೦ಗಳೂರು ಬೆಂಗಳೂರು (ನಿಯೋಜನೆ ಮೇರೆಗೆ) 
2 ಶ್ರೀ ಅಬೀಬುರ್‌ ರೆಹಮಾನ್‌, ತಹಶೀಲ್ದಾರ್‌, ದೇವದುರ್ಗ ತಾಲ್ಲೂಕು, 
ಶಿರಸ್ತೇದಾರ್‌, ಜಿಲ್ಲಾಧಿಕಾರಿಗಳ ಕಛೇರಿ, ಬೀದರ್‌ ಜಿಲ್ಲೆ. ರಾಯಚೂರು ಜಿಲ್ಲೆ. 
3 ಶ್ರೀ.ಎಂ. ಲಕ್ಷ್ಮಣ್‌ ಸಿಂಗ್‌, ತಹಶೀಲ್ದಾರ್‌ ಗ್ರೇಡ್‌-2, 
(ತಹಶೀಲ್ದಾರ್‌ ಗ್ರೇಡ್‌-2 ಹುದ್ದೆಯಲ್ಲಿ ನಿಯಮ 32 (ಉನ್ನತೀಕರಿಸಿದ ಹುದ್ದೆ) ಉಪ 
ರಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ) ವಿಭಾಗಾಧಿಕಾರಿಯವರ ಕಛೇರಿ, ಬಳ್ಳಾರಿ. 





ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಬಿ.ವಿ.ರಾಮಲಿಂಗಯ್ಯ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 633 ಕಂದಾಯ ಇಲಾಖೆ (ಸೇವೆಗಳು-3). 


ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂಠ 13 ಮುನೋಸೇ(1) 2012, ಬೆಂಗಳೂರು, ದಿನಾಂಕ : 19ನೇ ಏಪ್ರಿಲ್‌, 2012. 


ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಶ್ರೀ ಹೆಚ್‌.ಆರ್‌.ಹಾವಲ್ಲಾರ್‌, ಜಿಲ್ಲಾ ನೋಂದಣಾಧಿಕಾರಿ, 
ಕೊಪ್ಪಳ ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ಜಿಲ್ಲಾ ನೋಂದಣಾಧಿಕಾರಿ, ಜಿಲ್ಲಾ ನೋಂದಣಿ ಕಛೇರಿ, ರಾಯಚೂರು ಇಲ್ಲಿ ಖಾಲಿಯಿರುವ ಜಿಲ್ಲಾ 
ನೋಂದಣಾಧಿಕಾರಿ ಹುದ್ದೆಗೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ಆದೇಶಿಸಿದೆ. 

ಸದರಿಯವರನ್ನು ಕೊಪ್ಪಳ ಜಿಲ್ಲೆಯ ಜಿಲ್ಲಾ ನೋಂದಣಾಧಿಕಾರಿ ಹುದ್ದೆಯ ಕರ್ತವ್ಯ ಭಾರವನ್ನು ಹೆಚ್ಚುವರಿಯಾಗಿ ನಿರ್ವಹಿಸಲು ಸಹ 
ಆದೇಶಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಟಿ.ಕೆ. ರಾಮಚಂದ್ರ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಪಿ.ಆರ್‌. 634 ಕಂದಾಯ ಇಲಾಖೆ (ನೋಂದಣಿ ಮತ್ತು ಮುದ್ರಾಂಕ). 


ಭಾಗ-೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೭, ೨೦೧೨ 


೩೯ 





ಕಂದಾಯ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಆರ್‌ಡಿ 27 ಎಟಿಎಸ್‌ 2012, ಬೆಂಗಳೂರು, ದಿನಾಂಕ : 23ನೇ ಏಪ್ರಿಲ್‌, 2012. 


ಕಂದಾಯ ಇಲಾಖೆಯ ತಹಶೀಲ್ದಾರ್‌ ವೃಂದದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಕೆಳಕಂಡ ಅಧಿಕಾರಿಗಳನ್ನು ಅವರುಗಳ ಹೆಸರಿನ ಮುಂದೆ 
ಸೂಚಿಸಿರುವ ಸ್ಥಳಕ್ಕೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ಆದೇಶಿಸಿದೆ. 





ತಹಶೀಲ್ದಾರರ ಹೆಸರು ಮತ್ತು ಪ್ರಸ್ತುತ 
ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 
ಶ್ರೀ/ಶ್ರೀಮತಿ 


ವರ್ಗಾಯಿಸಿ ನೇಮಿಸಿದ ಸ್ಥಳ 





ಎ.ಎಚ್‌. ಆಲೂರು 
(ನೇಮಕಾತಿ ನಿರೀಕ್ಷಣೆಯಲ್ಲಿ) 


ತಹಶೀಲ್ದಾರ್‌, ಚಿಂಚೋಳಿ ತಾಲ್ಲೂಕು, ಗುಲ್ಬರ್ಗಾ ಜಿಲ್ಲೆ (ಖಾಲಿ ಹುದ್ದೆ) 
(ಸಾರ್ವಜನಿಕ /ಆಡಳಿತ ಹಿತದೃಷ್ಟಿಯಿಂದ) 





ಬಿ.ಎನ್‌. ವೀಣಾ, 
ತಹಶೀಲ್ದಾರ್‌, ಅರಕಲಗೂಡು ತಾಲ್ಲೂಕು, 
ಹಾಸನ ಜಿಲ್ಲೆ 


ತಹಶೀಲ್ದಾರ್‌, ಚಿಕ್ಕಮಗಳೂರು ತಾಲ್ಲೂಕು, ಚಿಕ್ಕಮಗಳೂರು ಜಿಲ್ಲೆ 
ಶ್ರೀ ಪಿ.ಜಿ. ನಟರಾಜ್‌ ಇವರ ವರ್ಗಾವಣೆಯಿಂದ ತೆರವಾಗುವ ಸ್ಥಳಕ್ಕೆ 
(ಸಾರ್ವಜನಿಕ /ಆಡಳಿತ ಹಿತದೃಷ್ಟಿಯಿಂದ) 





ಪಿ.ಜಿ. ನಟರಾಜ್‌ 
ತಹಶೀಲ್ದಾರ್‌, ಚಿಕ್ಕಮಗಳೂರು ತಾಲ್ಲೂಕು, 
ಚಿಕ್ಕಮಗಳೂರು ಜಿಲ್ಲೆ 


ಕಛೇರಿ ಸಹಾಯಕರು, ಜಿಲ್ಲಾಧಿಕಾರಿಯವರ ಕಛೇರಿ, ಚಿಕ್ಕಮಗಳೂರು 
ಶ್ರೀ ಸಿ.ಆರ್‌. ಶ್ರೀನಿವಾಸ್‌ ಇವರ ವರ್ಗಾವಣೆಯಿಂದ ತೆರವಾಗುವ ಸ್ಥಳಕ್ಕೆ 
(ಸಾರ್ವಜನಿಕ /ಆಡಳಿತ ಹಿತದೃಷ್ಟಿಯಿಂದ) 





ಎಸ್‌.ಎಂ. ಶಿವಕುಮಾರ್‌, 
ತಹಶೀಲ್ದಾರ್‌, ಅರಸೀಕೆರೆ ತಾಲ್ಲೂಕು, ಹಾಸನ 
ಜಿಲ್ಲೆ 


ಯುಪಿಓಆರ್‌ ಯೋಜನೆಯಲ್ಲಿನ ಖಾಲಿ ಹುದ್ದೆಗೆ ನೇಮಿಸಲು ಇವರ 
ಸೇವೆಯನ್ನು ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಭೂಮಿ ಮತ್ತು 
ಯುಪಿಓರ್‌ ಯೋಜನೆ ಬೆ೦ಗಳೂರು ಇವರ ವಶಕ್ಕೆ ನೀಡಲಾಗಿದೆ. ಸ್ವಂತ ಕೋರಿಕೆ 





ಜಿ. ನಂಜಪ್ಪ 
ತಹಶೀಲ್ದಾರ್‌ ಗ್ರೇಡ್‌-2 ಉನ್ನತೀಕರಿಸಿದ ಹುದ್ದೆ, 


ಬಾಗೇಪಲ್ಲಿ ತಾಲ್ಲೂಕು 


ತಹಶೀಲ್ದಾರ್‌ ಗ್ರೇಡ್‌-2 ಉನ್ನತೀಕರಿಸಿದ ಹುದ್ದೆ, ಗುಡಿಬಂಡೆ ತಾಲ್ಲೂಕು (ಖಾಲಿ 
ಹುದ್ದೆ) ಸ್ವಂತ ಕೋರಿಕೆ 
ಖ 





ಎಂ.ಕೆ. ಸವಿತಾ 

ತಹಶೀಲ್ದಾರ್‌, ಚನ್ನರಾಯಪಟ್ಟಣ ತಾಲ್ಲೂಕು, 
ಹಾಸನಜಿಲ್ಲೆ ಇವರ ವರ್ಗಾವಣೆ ಆದೇಶವನ್ನು 
ಮಾರ್ಪಡಿಸಿ 


ಕಛೇರಿ ಸಹಾಯಕರು, ಜಿಲ್ಲಾಧಿಕಾರಿಯವರ ಕಛೇರಿ, ಹಾಸನ 
ಶ್ರೀ ಹೆಚ್‌.ಎಸ್‌. ಸತೀಶ್‌ ಬಾಬು ಇವರ ವರ್ಗಾವಣೆಯಿಂದ ತೆರವಾಗುವ ಸ್ಥಳಕ್ಕೆ 
(ಸಾರ್ವಜನಿಕ /ಆಡಳಿತ ಹಿತದೃಷ್ಟಿಯಿಂದ) 





ಹೆಚ್‌.ಎಸ್‌. ಸತೀಶ್‌ ಬಾಬು 
ಕಛೇರಿ ಸಹಾಯಕರು, ಜಿಲ್ಲಾಧಿಕಾರಿಯವರ 


ಕಛೇರಿ, ಹಾಸನ 


ತಹಶೀಲ್ದಾರ್‌, ಚನ್ನರಾಯಪಟ್ಟಣ ತಾಲ್ಲೂಕು, ಹಾಸನಜಿಲ್ಲೆ 
(ಸಾರ್ವಜನಿಕ /ಆಡಳಿತ ಹಿತದೃಷ್ಟಿಯಿಂದ) 





ಬಿ. ಶಿವಸ್ವಾಮಿ 

ಯುಪಿಓಆರ್‌ ಯೋಜನೆಯಲ್ಲಿನ ಖಾಲಿ ಹುದ್ದೆಗೆ 
ನೇಮಿಸಲು ಇವರ ಸೇವೆಯನ್ನು ಸರ್ಕಾರದ 
ಪ್ರಧಾನ ಕಾರ್ಯದರ್ಶಿಗಳು, ಭೂಮಿ ಮತ್ತು 
ಯುಪಿಓಆರ್‌ ಯೋಜನೆ ಬೆಂಗಳೂರು ಇವರ 
ವಶಕ್ಕೆ ನೀಡಲಾಗಿದ್ದ ವರ್ಗಾವಣೆ ಆದೇಶವನ್ನು 
ಮಾರ್ಪಡಿಸಿ 


ತಹಶೀಲ್ದಾರ್‌, ನಂಜನಗೂಡು ತಾಲ್ಲೂಕು ಮೈಸೂರು ಜಿಲ್ಲೆ - 
ಶ್ರೀ ನವೀನ್‌ ಜೋಸೆಫ್‌ ಇವರ ವರ್ಗಾವಣೆಯಿಂದ ತೆರವಾಗುವ ಸ್ಥಳಕ್ಕೆ 
(ಸಾರ್ವಜನಿಕ /ಆಡಳಿತ ಹಿತದೃಷ್ಟಿಯಿಂದ) 








ನವೀನ್‌ ಜೋಸೆಫ್‌ 
ತಹಶೀಲ್ದಾರ್‌, ನಂಜನಗೂಡು ತಾಲ್ಲೂಕು 


ಮೈಸೂರು ಜಿಲ್ಲೆ 








ತಹಶೀಲ್ದಾರ್‌, ಮೈಸೂರು ತಾಲ್ಲೂಕು ಮೈಸೂರು ಜಿಲ್ಲೆ 
ಶ್ರೀ ಬಿ.ಎಸ್‌. ಮಂಜುನಾಥ್‌ ಸ್ವಾಮಿ ಇವರ ಜಾಗದಲ್ಲಿ (ಸಾರ್ವಜನಿಕ /ಆಡಳಿತ 
ಹಿತದೃಷ್ಟಿಯಿಂದ) 








೪೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೭, ೨೦೧೨ ಭಾಗ-೨ 























ಕ್ರಮ ತಹಶೀಲ್ದಾರರ ಹೆಸರು ಮತ್ತು ಪ್ರಸ್ತುತ ವರ್ಗಾಯಿಸಿ ನೇಮಿಸಿದ ಸ್ಥಳ 
ಸಂಖ್ಯೆ ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 
ಶ್ರೀ/ಶ್ರೀಮತಿ 

10 ಸಿ.ಆರ್‌. ಶ್ರೀನಿವಾಸ್‌ ತಹಶೀಲ್ದಾರ್‌, ಶೃಂಗೇರಿ ತಾಲ್ಲೂಕು ಚಿಕ್ಕಮಗಳೂರು ಜಿಲ್ಲೆ 
ಕಛೇರಿ ಸಹಾಯಕರು, ಜಿಲ್ಲಾಧಿಕಾರಿಯವರ ಶ್ರೀ ಎಂ.ಆರ್‌. ಜಗದೀಶ್‌ ಇವರ ವರ್ಗಾವಣೆಯಿಂದ ತೆರವಾಗುವ ಸ್ಥಳಕ್ಕೆ 
ಕಛೇರಿ, ಚಿಕ್ಕಮಗಳೂರು (ಸಾರ್ವಜನಿಕ /ಆಡಳಿತ ಹಿತದೃಷ್ಟಿಯಿಂದ) 

1] ಎಂ.ಆರ್‌. ಜಗದೀಶ್‌ ತಹಶೀಲ್ದಾರ್‌, ಅರಕಲಗೂಡು ತಾಲ್ಲೂಕು ಹಾಸನ ಜಿಲ್ಲೆ ಶ್ರೀಮತಿ ಬಿ.ಎನ್‌. 
ತಹಶೀಲ್ದಾರ್‌, ಶೃಂಗೇರಿ ತಾಲ್ಲೂಕು ವೀಣಾ ಇವರ ವರ್ಗಾವಣೆ ಇಂದ ತೆರವಾಗುವ ಸ್ಥಳಕ್ಕೆ - ಸ್ವಂತ ಕೋರಿಕೆ. 
ಚಿಕ್ಕಮಗಳೂರು ಜಿಲ್ಲೆ 








ಕ್ರಮ ಸಂಖ್ಯೆ: 45 ಮತ್ತು 11 ರಲ್ಲಿನ ವರ್ಗಾವಣೆಯು ಸ್ವಂತ ಕೋರಿಕೆಯ ವರ್ಗಾವಣೆಯಾಗಿರುವುದರಿಂದ ಸದರಿಯವರುಗಳು ಸೇರುವಿಕೆ 
ಕಾಲ, ವರ್ಗಾವಣೆ ಹಾಗೂ ಇನ್ನಿತರೆ ಯಾವುದೇ ಭತ್ಯೆಗಳಿಗೆ ಅರ್ಹರಿರುವುದಿಲ್ಲ. ಉಳಿದ ವರ್ಗಾವಣೆಯು ಸಾರ್ವಜನಿಕ ಹಿತದೃಷ್ಟಿಯ 
ವರ್ಗಾವಣೆಯಾಗಿರುವುದರಿ೦ದ ನಿಯಮಾನುಸಾರ ಸೇರುವಿಕೆ ಕಾಲ ಹಾಗೂ ವರ್ಗಾವಣೆ ಭತ್ಯೆಗೆ ಅರ್ಹರಿರುತ್ತಾರೆ. ವರ್ಗಾವಣೆಯಾಗಿರುವ 
ಅಧಿಕಾರಿಗಳು ಕೂಡಲೇ ಕರ್ತವ್ಯದಿಂದ ಬಿಡುಗಡೆ ಹೊಂದಿ ವರ್ಗಾವಣೆಗೊಂಡ ಸ್ಥಳದಲ್ಲಿ ಕೂಡಲೇ ಕರ್ತವ್ಯಕ್ಕೆ ಹಾಜರಾಗತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಬಿ.ವಿ.ರಾಮಲಿಂಗಯ್ಯ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಪಿ.ಆರ್‌. 635 ಕಂದಾಯ ಇಲಾಖೆ (ಸೇವೆಗಳು-3). 


ಕನ್ನಡ ಸಂಸ್ಕೃತಿ ಮತ್ತು ವಾರ್ತಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಕಸಂವಾಪ 09 ಕೆಎಂಯು 2012, ಬೆಂಗಳೂರು, ದಿನಾಂಕ : 19ನೇ ಏಪ್ರಿಲ್‌ 2012. 


ಶ್ರೀ ಸ್ವಾಮಿ, ಸಹಾಯಕ ನಿರ್ದೇಶಕರು ಪ್ರಾಚ್ಯವಸ್ತು ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ, ಶಿವಮೊಗ್ಗ ಇವರಿಗೆ ತಕ್ಷಣದಿಂದ 
ಜಾರಿಗೆ ಬರುವಂತೆ ರೂ. 18,150 - 26,925ರ ವೇತನ ಶ್ರೇಣಿಯಲ್ಲಿ ಉಪನಿರ್ದೇಶಕರು (ಗ್ರೂಪ್‌-ಎ) ಹುದ್ದೆಗೆ ಸ್ಥಾನಪನ್ನಾ ಮುಂಬಡ್ತಿ ನೀಡಿ 


ಮುಂದಿನ ಆದೇಶದವರೆಗೆ ಪ್ರಾಚ್ಯವಸ್ತು ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ ಧಾರವಾಡ ಇಲ್ಲಿ ಖಾಲಿ ಇರುವ ಉಪನಿರ್ದೇಶಕರ ಹುದ್ದೆಗೆ 
ವರ್ಗಾಯಿಸಿ ನೇಮಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎನ್‌. ಗೀತಾಕುಮಾರಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 636 ಕನ್ನಡ ಸಂಸ್ಕೃತಿ ಮತ್ತು ವಾರ್ತಾ ಇಲಾಖೆ (ಆಡಳಿತ ಕನ್ನಡ). 
ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಇ 56 ಪೊಸಿಲಿ 2011, ಬೆಂಗಳೂರು, ದಿನಾಂಕ : 27ನೇ ಏಪ್ರಿಲ್‌ 2012. 


ಕರ್ನಾಟಕ ರಾಜ್ಯ ಪೊಲೀಸ್‌ ಇಲಾಖೆಯಲ್ಲಿ ನ್ಯಾಯ ವಿಜ್ಞಾನ ಪ್ರಯೋಗಾಲಯ ಮತ್ತು ಪ್ರಾದೇಶಿಕ ನ್ಯಾಯ ವಿಜ್ಞಾನ ಪ್ರಯೋಗಾಲಯದ ಈ 
ಕೆಳಕಂಡ ವೈಜ್ಞಾನಿಕ ಸಹಾಯಕರಿಗೆ ದಿನಾಂಕ: 22-12-2011 ರಂದು ಅಧಿಸೂಚನೆ ಹೊರಡಿಸಲಾಗಿತ್ತು. ಸದರಿ ಅಧಿಸೂಚನೆಯನ್ನು ಈ ಕೆಳಕಂಡಂತೆ 
ಮಾರ್ಪಡಿಸಿ ಅವರುಗಳ ಹೆಸರಿನ ಮುಂದೆ ತೋರಿಸಿರುವ ಹುದ್ದೆಗಳಲ್ಲಿ ಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 








ಕ್ರಸಂ. ಹೆಸರು ಮತ್ತು ನಿಯುಕ್ತಿಗೊಳಿಸಿರುವ ಸ್ಥಳ ಸ್ಥಳನಿಯುಕ್ತಿಗೊಳಿಸಿದ ಹುದ್ದೆ 
1 ಗೀತಾಲಕ್ಷ್ಮಿ ಪ್ರಾದೇಶಿಕ ನ್ಯಾಯ ವಿಜ್ಞಾನ ಪ್ರಯೋಗಾಲಯ, 
ವೈಜ್ಞಾನಿಕ ಸಹಾಯಕರು, ಮಂಗಳೂರು, ಅಧಿಕಾರಿ, ಜೀವಶಾಸ್ತ್ರ ವಿಭಾಗ, ಮಂಗಳೂರು - 


ಮುಂಬಡ್ತಿಯ ನಂತರ ವೈಜ್ಞಾನಿಕ ಅಧಿಕಾರಿ ಪ್ರಾದೇಶಿಕ | ಖಾಲಿ ಹುದ್ದೆ. 
ನ್ಯಾಯ ವಿಜ್ಞಾನ ಪ್ರಯೋಗಾಲಯ, ದಾವಣಗೆರೆ 
ಇಲ್ಲಿಗೆ ವರ್ಗಾವಣೆ ಆದೇಶದಲ್ಲಿರುವವರು 

















ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೭, ೨೦೧೨ ೪೦೧ 











ಕ್ರಸಂ. ಹೆಸರು ಮತ್ತು ನಿಯುಕ್ತಿಗೊಳಿಸಿರುವ ಸ್ಥಳ ಸ್ಥಳನಿಯುಕ್ತಿಗೊಳಿಸಿದ ಹುದ್ದೆ 
2 ಡಿ. ಮಾಲತಿ, ನ್ಯಾಯ ವಿಜ್ಞಾನ ಪ್ರಯೋಗಾಲಯ, 
ವೈಜ್ಞಾನಿಕ ಅಧಿಕಾರಿ, ಬೆ೦ಗಳೂರು ಮುಂಬಡ್ತಿಯ ಬೆಂಗಳೂರು ಇಲ್ಲಿ ಖಾಲಿ ಇರುವ ಹುದ್ದೆ 


ನಂತರ ವೈಜ್ಞಾನಿಕ ಅಧಿಕಾರಿ ಪ್ರಾದೇಶಿಕ ನ್ಯಾಯ 
ವಿಜ್ಞಾನ ಪ್ರಯೋಗಾಲಯ, ಬೆಳಗಾವಿ. 

















3 ವಿನೋದ್‌ ಲಕ್ಕಪ್ಪನ್‌, ನ್ಯಾಯ ವಿಜ್ಞಾನ ಪ್ರಯೋಗಾಲಯ, ವೈಜ್ಞಾನಿಕ 
ವೈಜ್ಞಾನಿಕ ಸಹಾಯಕರು, ಪ್ರಾದೇಶಿಕ ನ್ಯಾಯ ವಿಜ್ಞಾನ | ಅಧಿಕಾರಿ, ವಿಷ ವಿಜ್ಞಾನ ವಿಭಾಗ, ಡಿ.ಎನ್‌.ಎ. 
ಪ್ರಯೋಗಾಲಯ, ಗುಲ್ಬರ್ಗಾ ಇಲ್ಲಿಗೆ ವರ್ಗಾವಣೆ ಸೆಂಟರ್‌, ಬೆಂಗಳೂರು. 
ಆದೇಶದಲ್ಲಿರುವವರು 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಟಿ.ಎನ್‌. ರವಿಪ್ರಕಾಶ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 637 ಒಳಾಡಳಿತ ಇಲಾಖೆ (ಹೊಲೀಸ್‌ ಸೇವೆಗಳು-ಎ). 


ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಒಇ 17 ಹೊಸಿಲಿ 2012, ಬೆಂಗಳೂರು, ದಿನಾಂಕ : 27ನೇ ಏಪ್ರಿಲ್‌ 2012. 


ಕರ್ನಾಟಕ ರಾಜ್ಯ ಪೊಲೀಸ್‌ ಇಲಾಖೆಯಲ್ಲಿ ಶ್ರೀ ಕೆ.ದೊರೈರಾಜು, ಸಹಾಯಕ ಆಡಳಿತಾಧಿಕಾರಿ, ಡಿ.ಸಿ.ಪಿ. ಕೇಂದ್ರ ವಿಭಾಗ, 
ಬೆಂಗಳೂರುರವರನ್ನು ಆಡಳಿತಾಧಿಕಾರಿ ಹುದ್ದೆಗೆ ಮುಂಬಡ್ತಿ ನೀಡಿ ಆಡಳಿತಾಧಿಕಾರಿ, ಆಂತರಿಕ ಭದ್ರತೆ ವಿಭಾಗ, ಬೆಂಗಳೂರು ಖಾಲಿ ಹುದ್ದೆಗೆ ದಿನಾಂಕ 
17-01-2012 ರಂದು ಹೊರಡಿಸಿದ ಅಧಿಸೂಚನೆಯನ್ನು ಮಾರ್ಪಡಿಸಿ ಆಡಳಿತಾಧಿಕಾರಿ, ಪೊಲೀಸ್‌ ಆಯುಕ್ತರ ಕಛೇರಿ, ಬೆ೦ಗಳೂರು ಇಲ್ಲಿ 
ಶ್ರೀ ಬಿ.ಆರ್‌. ಗಲಗಲಿ ಇವರ ಮುಂಬಡ್ತಿಯಿಂದ ತೆರವಾದ ಹುದ್ದೆಗೆ ಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಟಿ.ಎನ್‌. ರವಿಪ್ರಕಾಶ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 638 ಒಳಾಡಳಿತ ಇಲಾಖೆ (ಹೊಲೀಸ್‌ ಸೇವೆಗಳು-ಎ). 


ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
ನು 
ಅಧಿಸೂಚನೆ 
ಸಂಖ್ಯೆ : ಅಪಜೀ 36 ಎಫ್‌ಪಿಸಿ 2012, ಬೆಂಗಳೂರು, ದಿನಾಂಕ : 19ನೇ ಏಪ್ರಿಲ್‌ 2012. 


ದಿ. ಮೈಸೂರು ಮ್ಯಾಚ್‌ ಕಂಪನಿ ಲಿಮಿಟೆಡ್‌ನ ಆರ್ಟಿಕಲ್ಸ್‌ ಆಫ್‌ ಅಸೋಸಿಯೇಷನ್‌ನ ಆರ್ಟಿಕಲ್ಸ್‌ 100ರಲ್ಲಿ ಪ್ರದತ್ತವಾದ ಅಧಿಕಾರಿದನ್ವಯ 
ಜಿಲ್ಲಾಧಿಕಾರಿ, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ಇವರನ್ನು ದಿ. ಮೈಸೂರು ಮ್ಯಾಚ್‌ ಕಂಪನಿ ಲಿಮಿಟೆಡ್‌ ಶಿವಮೊಗ್ಗ, ಇದರ ನಿರ್ದೇಶಕರ ಮಂಡಳಿಗೆ 
ನಿರ್ದೇಶಕರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಉಮಾದೇವಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 639 ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ. 


ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
ಮು 
ಅಧಿಸೂಚನೆ 
ಸಂಖ್ಯೆ : ಅಪಜೀ 348 ಅಅಸೇ 2010, ಬೆಂಗಳೂರು, ದಿನಾಂಕ : 20ನೇ ಏಪ್ರಿಲ್‌ 2012. 


ಶ್ರೀ ನಿಜಲಿಂಗಪ್ಪ ವಲಯ ಅರಣ್ಯ ಅಧಿಕಾರಿ ಇವರ ದಿನಾಂಕ: 10-09-2009 ರಿಂದ 21-09-2009 ರವರೆಗಿನ ಅವಧಿಯನ್ನು 
ಇವರ ಹಕ್ಕಿನಲ್ಲಿರುವ ರಜೆಯೆಂದು ಪರಿಗಣೆಸಿ ಆದೇಶಿಸಿದೆ ಹಾಗೂ ದಿನಾಂಕ: 22-09-2009 ರಿಂದ 30-12-2009 ರವರೆಗಿನ ನೇಮಕಾತಿ 


೪೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೭, ೨೦೧೨ ಭಾಗ-೨ 





ನಿರೀಕ್ಷಣೆಯಲ್ಲಿ ಕಳೆದ ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಯ ನಿಯಮ 8(15)(ಎಫ್‌) ರನ್ವಯ ಕಡ್ಡಾಯ ನಿರೀಕ್ಷಣಾ 
ಅವಧಿಯೆಂದು ಪರಿಗಣಿಸಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಸ್‌. ಬಾಲಕೃಷ್ಣಯ್ಯ, 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಸೇವೆಗಳು), 
ಪಿ.ಆರ್‌. 640 ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ. 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 04 ಆಸೇವ 2012, ಬೆ೦ಗಳೂರು, ದಿನಾಂಕ : 26ನೇ ಏಪ್ರಿಲ್‌ 2012. 
ಅಧಿಸೂಚನೆ ಸಂಖ್ಯೆ :ಸಿಆಸುಐ 53 ಆಸೇವ 2012 ದಿನಾಂಕ: 21-03-2012ರಲ್ಲಿ ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ 
ದಂಡಾಧಿಕಾರಿಗಳು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಹುದ್ದೆಗೆ ವರ್ಗಾವಣೆ ಆದೇಶದಲ್ಲಿರುವ ಶ್ರೀ ಸಿ.ವಿಜಯಕುಮಾರ್‌, ಕೆ.ಎ.ಎಸ್‌ (ಹಿರಿಯ ಶ್ರೇಣಿ) 
ಅಧಿಕಾರಿ, ಇವರ ವರ್ಗಾವಣೆ ಆದೇಶವನ್ನು ಮಾರ್ಪಡಿಸಿ, ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ಸಾರ್ವಜನಿಕ ಹಿತದೃಷ್ಟಿಯಿಂದ ಅವರನ್ನು ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ ದಂಡಾಧಿಕಾರಿಗಳು, ಬಳ್ಳಾರಿ ಜಿಲ್ಲೆ, ಬಳ್ಳಾರಿ- ಹುದ್ದೆಗೆ 
ನೇಮಿಸಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ವಡಗಾವೆ ಬಸವರಾಜ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 641 ಸಿ.ಆ.ಸು.ಇ. (ಸೇವೆಗಳು-2). 
HIGH COURT OF KARNATAKA 
CORRIGENDUM 
NO. (GOB) (1) 26/2012, BANGALORE, DATED : 251” APRIL, 2012. 


In partial modification of Part-l of this office Notification of even number dated 13-4-2012, the period of Vacation Judges 


of the Family Courts mentioned in column No.(3) be read as shown in Column No.4. 
































Sl.No. Designation Family Court Periods 
From To 
1 2 3 4 
1. Ill Addl. Prl.Judge, Bangalore 23-04-2012 26-04-2012 
Family Court, Bangalore. 
2. || Addl. Prl.Judge, --do-- 27-04-2012 30-04-2012 
Family Court, Bangalore. 








By Order of The High Court, 
P. KRISHNA BHAT, 
P.R. 642 Registrar General. 


HIGH COURT OF KARNATAKA 
NOTIFICATION 
NO. (GOB) 19(42)/2012, BANGALORE, DATED :215' APRIL, 2012. 
The Presiding Officer of the court of Il Addl. District and Sessions Judge, Bellary, is concurrently appointed as the 


Presiding Officer of the Fast Track Court-lll, Hospet, during the leave period of Sri.B.S.Naik, Presiding Officer, Fast Track Court-lll, 
Hospet, i.e., from 11-05-2012 to 20-05-2012 (001. 
By Order of The High Court, 
K. SOMASHEKAR, 
P.R. 643 Registrar (Judicial) 0. 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೭, ೨೦೧೨ ೪೦೩ 





HIGH COURT OF KARNATAKA 
NOTIFICATION 
NO. GOB(1) 28/2001, BANGALORE, DATED : 21°" APRIL, 2012. 


The following Judicial Officers are permitted to retire from Judicial Service on the dates mentioned against their names, 


on attaining the age of superannuation, i.e., 60 years. 





Name and Designation Date of Retirement on 
SRIYUTHS:- attaining the age of 


superannuation 





Ninganagouda Jantali 








ಲ 30-06-2012 
Presiding Officer, Fast Track Court, D.K. Mangalore. 
Javid Pasha, 
ಸ ಚ್‌ 30-06-2012 
Secretary, Karnataka State Human Rights Commission, Bangalore 
B.M. Gowda, 
| Addl.Solicitor and Ex-Officio Deputy Secretary to Government, 30-06-2012 











Department of Law, Justice and Human Rights, Bangalore. 





By Order of The High Court, 
P. KRISHNA BHAT, 
P.R. 644 Registrar General. 
HIGH COURT OF KARNATAKA 
NOTIFICATION 
NO. LCA-ll, 11 (Rtmt)/2011, BANGALORE, DATED : 23” APRIL, 2012. 
Sri.M.A.Telsang, Chief Administrative Officer, working in the Court of District and Sessions Judge, Bagalkot, is permitted 
to retire from services on the afternoon of 31-05-2012, on attaining the age of superannuation, under Rule 95(1) of K.C.S. Rules. 
By Order, 
V.K. HASYAGAR, 
P.R. 645 Assistant Registrar. 
HIGH COURT OF KARNATAKA 
NOTIFICATION 
NO. GOB(1) 1/2012, BANGALORE, DATED : 23” APRIL, 2012. 


The Presiding Officers of the Courts mentioned at Column No.1 below, are concurrently appointed as the Presiding 


Officers of the Courts mentioned at Column No.2, with immediate effect and until further orders:- 





Designation of the Presiding Officer Name of the vacant courts to which 


concurrent appointment is made 

















1. Ill Addl. District and Sessions Judge, | Addl. District and Sessions Judge, 
Belgaum. Belgaum. 

2. IV Addl. District and Sessions Judge, || Addl. District and Sessions Judge, 
Belgaum. Belgaum. 





By Order of The High Court, 
P.R. 650 P. KRISHNA BHAT, 
Registrar General. 


೪೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೭, ೨೦೧೨ ಭಾಗ-೨ 





ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 77 ಎಎಸ್‌ಡಿ 2012, ಬೆ೦ಗಳೂರು, ದಿನಾಂಕ : 23-4-2012. 
ಶ್ರೀ ಮಧುಸೂದನ ಶಾಸ್ತಿ, ತಹಶೀಲ್ದಾರ್‌ (ಚುನಾವಣೆ), ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಗುಲ್ಬರ್ಗಾ ಜಿಲ್ಲೆ ಇವರು ದಿನಾಂಕ: 14-12-2011 


ರಿಂದ 4-1-2012 ವರೆಗೆ ಸ್ಥಳ ನೇಮಕಾತಿ ನಿರೀಕ್ಷಣೆಯಲ್ಲಿದ್ದ ಅವಧಿಯನ್ನು ಕೆ.ಸಿ.ಎಸ್‌.ಆರ್‌. ನಿಯಮ 8(15)(ಎಫ್‌) ರನ್ವಯ ಕಡ್ಡಾಯ ನಿರೀಕ್ಷಣಾ 
ಅವಧಿ ಎಂದು ಮಂಜೂರು ಮಾಡಿ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ವಿ. ರಾಮಲಿಂಗಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 651 ಕಂದಾಯ ಇಲಾಖೆ (ಸೇವೆಗಳು-3). 


ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಳ 35 ಪಿಪಿಆ 2012, ಬೆಂಗಳೂರು, ದಿನಾಂಕ : 27-4-2012. 
ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ ಈ ಕೆಳಕಂಡ ತಃಖ್ತೆಯ ಅಂಕಣ (2) ರಲ್ಲಿ ನಮೂದಿಸಿರುವ ಸರ್ಕಾರಿ 


ಅಭಿಯೋಜಕರು ಮತ್ತು ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು;/ಕಾನೂನು ಅಧಿಕಾರಿ (ಕಿರಿಯ) ಇವರನ್ನು ಮುಂದಿನ ಆದೇಶದವರೆಗೆ 
ತಃಖ್ತೆಯ ಅಂಕಣ (3) ರಲ್ಲಿ ನಮೂದಿಸಿರುವ ಸ್ಥಳಗಳಿಗೆ ಈ ಕೂಡಲೇ ಜಾರಿಗೆ ಬರುವಂತೆ ವರ್ಗಾಯಿಸಲಾಗಿದೆ. 





ಕ್ರಸಂ. ಹೆಸರು ಮತ್ತು ಪ್ರಸ್ತುತ ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳ ವರ್ಗಾಯಿಸಿರುವ ಸ್ಥಳ 


ವ್‌ 





1 2 3 





1. ಶ್ರೀಮತಿ ಲಕ್ಷ್ಮೀಬಾಯಿ ಎಂ.  ಯಳಸಂಗೀಕರ, ಸರ್ಕಾರಿ | ಕಾನೂನು ಸಲಹೆಗಾರರು, ಸಿ.ಐ.ಡಿ. ಕಛೇರಿ, ಬೆಂಗಳೂರು 
ಅಭಿಯೋಜಕರು, ತ್ವರಿತ ವಿಲೇವಾರಿ ನ್ಯಾಯಾಲಯ-2, ಬೆ೦ಗಳೂರು | (ಕೋರಿಕೆಯ ಮೇರೆಗೆ) 





2. ಶ್ರೀ ಶಿರೂರು ಸದಾನಂದ ಅಂದಾನಪ್ಪ, ಕಾನೂನು ಅಧಿಕಾರಿ | ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿಜೆಎಂ. 
(ಕಿರಿಯ), ಕಾನೂನು ಅಧಿಕಾರಿ (ಹಿರಿಯ) ಇವರ ಕಛೇರಿ, | ನ್ಯಾಯಾಲಯ, ಚಿತ್ರದುರ್ಗ (ಶ್ರೀ ಕೆ. ಕೆಂಚಪ್ಪ ಇವರ 
ದಾವಣಗೆರೆ ಉಪ ವಿಭಾಗ, ದಾವಣಗೆರೆ ವರ್ಗಾವಣೆಯಿಂದ ತೆರವಾಗುವ ಸ್ಥಳಕ್ಕೆ) 








3. ಶ್ರೀ ಕೆ. ಕೆಂಚಪ್ಪ, ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, | ಕಾನೂನು ಅಧಿಕಾರಿ (ಕಿರಿಯ), ಕಾನೂನು ಅಧಿಕಾರಿ (ಹಿರಿಯ) 
ಸಿಜೆಎಂ. ನ್ಯಾಯಾಲಯ, ಚಿತ್ರದುರ್ಗ ಇವರ ಕಛೇರಿ, ದಾವಣಗೆರೆ ಉಪ ವಿಭಾಗ, ದಾವಣಗೆರೆ 
(ಶ್ರೀ ಶಿರೂರು ಸದಾನಂದ ಅಂದಾನಪ್ಪ ಇವರ ವರ್ಗಾವಣೆಯಿಂದ 
ತೆರವಾಗುವ ಸ್ಥಳಕ್ಕೆ) (ಅವರ ಕೋರಿಕೆಯ ಮೇರೆಗೆ) 











ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಕೆ. ನಿಂಗಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 652 ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು-ಬಿ). 


ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
ಬಾ] 
ಅಧಿಸೂಚನೆ 
ಸಂಖ್ಯೆ: ಅಪಜೀ 241 ಅಪಸೇ 2011, ಬೆ೦ಗಳೂರು, ದಿನಾಂಕ : 25-4-2012. 


ಶ್ರೀ ಕೆ.ಜಿ. ಉಮೇಶ್‌, ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಇವರು ದಿನಾಂಕ : 9-6-2011 ರಿಂದ 19-7-2011 ರವರೆಗೆ ನೇಮಕಾತಿ 
ನಿರೀಕ್ಷಣೆಯಲ್ಲಿ ಕಳೆದ ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಯ ನಿಯಮ 8(15)(ಎಫ್‌) ರಂತೆ ಕಡ್ಡಾಯ ನೇಮಕಾತಿ ನಿರೀಕ್ಷಣಾ 
ಅವಧಿ ಎಂದು ಪರಿಗಣಿಸಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌. ಬಾಲಕೃಷ್ಣಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಸೇವೆಗಳು), 
ಪಿ.ಆರ್‌. 653 ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ. 





ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೭, ೨೦೧೨ ೪೦೫ 





ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಅಪಜೀ 05 ಅಪಸೇ 2012, ಬೆಂಗಳೂರು, ದಿನಾಂಕ : 25-4-2012. 


ಶ್ರೀ ಆರ್‌.ಎಸ್‌. ಅಂದ್ಲೆಮನೆ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಇವರು ದಿನಾಂಕ : 02-07-2011 ರಿಂದ 13-09-2011 ರವರೆಗೆ 
ನೇಮಕಾತಿ ನಿರೀಕ್ಷಣೆಯಲ್ಲಿ ಕಳೆದ ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಯ ನಿಯಮ 8(15)(ಎಫ್‌) ರಂತೆ ಕಡ್ಡಾಯ ನೇಮಕಾತಿ 
ನಿರೀಕ್ಷಣಾ ಅವಧಿ ಎಂದು ಪರಿಗಣಿಸಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌. ಬಾಲಕೃಷ್ಣಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಸೇವೆಗಳು), 
ಪಿ.ಆರ್‌. 654 ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ. 


ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
ರಾ 
ಅಧಿಸೂಚನೆ 
ಸಂಖ್ಯೆ: ಅಪಜೀ 32 ಅಪಸೇ 2012, ಬೆ೦ಗಳೂರು, ದಿನಾಂಕ : 26-04-2012. 


ಶ್ರೀ ಎ.ಬಿ. ಕಲ್ಲೂರು, ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ, ಇವರು ದಿನಾಂಕ: 04-04-2011 ರಿಂದ 02-06-2011 ರವರೆಗೆ ನೇಮಕಾತಿ 
ನಿರೀಕ್ಷಣೆಯಲ್ಲಿ ಕಳೆದ ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಯ ನಿಯಮ 8(15)(ಎಫ್‌) ರಂತೆ ಕಡ್ಡಾಯ ನೇಮಕಾತಿ ನಿರೀಕ್ಷಣಾ 
ಅವಧಿ ಎಂದು ಪರಿಗಣಿಸಿ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌. ಬಾಲಕೃಷ್ಣಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಸೇವೆಗಳು), 
ಪಿ.ಆರ್‌. 655 ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ ಇಲಾಖೆ. 


PERSONNEL AND ADMINISTRATIVE REFORMS SECRETARIAT 
NOTIFICATION 
NO. DPAR 24 SIS 2012, BANGALORE, DATED : 27'” APRIL, 2012. 


Sri M.N. Vidyashankar, IAS, Principal Secretary to Government, DPAR (E-Governance) is placed in additional charge of 


the post of Principal Secretary to Government, Urban Development Department with immediate effect and until further orders. 


Sri. B.A. Harishgowda, IAS, Secretary to Government, Food, Civil Supplies & Consumer Affairs Department is placed in 
additional charge of the post of Secretary to Government, Urban Development Department (Municipalities & Urban Development 


Authorities) during the Phase-IV Mid-Career Training of Sri Arvind Srivastava, IAS from 30-4-2012 to 22-6-2012. 


Sri B.S. Ramaprasad, IAS, Commissioner, Health and Family Welfare Services is placed in additional charge of the post 
of Project Administrator, Karnataka Health Systems Development & Reforms Project (KHS&DRP) and Mission Director, National 


Rural Health Mission (NRHM) during the Phase-IV Mid-career Training of Sri S.Selvakumar, IAS from 30-4-2012 to 22-6-2012. 


Sri M.S. Ravishankar, IAS, Commissioner of Municipal Administration is placed in additional charge of the post of 
Managing Director, Karnataka Urban Infrastructure Development & Finance Corporation during the Phase-IV Mid-Career Training of 


Sri Harsh Gupta, IAS from 30-4-2012 to 22-6-2012. 


By Order and in the name of the Governor of Karnataka, 
U.H. NARAYANASWAMY 
Under Secretary to Government, 
P.R. 656 DP & AR (Services-l) 


೪೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೭, ೨೦೧೨ ಭಾಗ-೨ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 133 ಸೇಅಮು 2011, ಬೆಂಗಳೂರು, ದಿನಾಂಕ : 27-4-2012. 


ಶ್ರೀ ಕೆ.ಜಿ. ವೆಂಕಟೇಶ್‌, ನಿರ್ದೇಶಕರು, ಸಾರ್ವಜನಿಕ ಗ್ರಂಥಾಲಯ ಇಲಾಖೆ, ಇವರಿಗೆ ದಿನಾಂಕ: 23-4-2008 ರಿಂದ ಪೂರ್ವಾನ್ವಯವಾಗಿ 
ಜಾರಿಗೆ ಬರುವಂತೆ ನಿರ್ದೇಶಕರು, ಸಾರ್ವಜನಿಕ ಗ್ರಂಥಾಲಯ ಇಲಾಖೆ ಈ ಹುದ್ದೆಗೆ, ಕರ್ನಾಟಕ ನಾಗರೀಕ ಸೇವಾ (ಬಡ್ತಿ, ವೇತನ ಹಾಗೂ 
ಪಿಂಚಣಿ ನಿಯಂತ್ರಣ) ನಿಯಮಗಳು 1978ರ ನಿಯಮ 2(2)ರ ಅನ್ವಯ ಪೂರ್ವಾನ್ವಯವಾಗಿ ಬಡ್ತಿ ನೀಡಿ ಆದೇಶಿಸಿದೆ. 


ಈ ಆದೇಶವನ್ನು ಕರ್ನಾಟಕ ಲೋಕ 
ದಿನಾಂಕ: 9-4-2012ರಲ್ಲಿ ನೀಡಿದ ಸಹಮತಿಯೊಂದಿಗೆ ಹೊರಡಿಸಿದೆ. 


ಸೇವಾ ಆಯೋಗವು ತನ 


ಸ ಪತ್ರ ಸಂಖ್ಯೆ ಪಿಎಸ್‌ಸಿ 222 ಸಿಎನ್‌ಎಸ್‌ 201, 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ.ಆರ್‌. ವಿಜಯಾನಂದ ಶರ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಪಿ.ಆರ್‌. 657 ಸಿ.ಆ.ಸು. ಇಲಾಖೆ (ಸೇವೆಗಳು-3). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 224 ಸಅಸೇ 2011, ಬೆಂಗಳೊರು, ದಿನಾಂಕ : 3ನೇ ಮೇ, 2012. 
ಕರ್ನಾಟಕ ಸರ್ಕಾರ ಸಚಿವಾಲಯದ ಸೇವೆಗೆ ಸೇರಿದ ಈ ಕೆಳಕಂಡ ಅಪರ ಕಾರ್ಯದರ್ಶಿ / ಜಂಟಿ ಕಾರ್ಯದರ್ಶಿ / 


ಉಪಕಾರ್ಯದರ್ಶಿಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಲ್ಲಿ 
ಸ್ಥಳ ನಿಯುಕ್ತಿಗೊಳಿಸಿ ನೇಮಿಸಲಾಗಿದೆ. 





ಕಮ | ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಕರ್ತವ್ಯ ವರ್ಗಾಯಿಸಿ ನೇಮಿಸಲಾದ ಹುದ್ದೆ : ಇಲಾಖೆ 
ಸಂಖ್ಯೆ ನಿರ್ವಹಿಸುತ್ತಿರುವ ಇಲಾಖೆ 





1 ಶ್ರೀ. ಎ. ಮುನಿಯಲ್ಲಪ್ಪ 
ಅಪರ ಕಾರ್ಯದರ್ಶಿ, 
ಸಿ.ಆ.ಸು.ಇ.(ನೇಮಕಾತಿ ನಿರೀಕ್ಷಣೆಯಲ್ಲಿ) 


ಶ್ರೀ ಎಂ.ಎಸ್‌. ಗಣಪತಿ, 

ಜಂಟಿ ಕಾರ್ಯದರ್ಶಿ, ಸಾರ್ವಜನಿಕ ಉದ್ದಿಮೆಗಳ ಇಲಾಖೆ 
ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆಯನ್ನು ಅಪರ 
ಕಾರ್ಯದರ್ಶಿ ಹುದ್ದೆಗೆ ಮೇಲ್ದರ್ಜೆಗೇರಿಸಿ ಸದರಿ ಹುದ್ದೆಗೆ 
ನೇಮಿಸಲಾಗಿದೆ. 





2 ಶ್ರೀ ಅಹಮ್ಮದ್‌ ಮುಖ್ತದರ್‌ 
ಜಂಟಿ ಕಾರ್ಯದರ್ಶಿ, ಕೃಷಿ ಇಲಾಖೆ. 


ಜಂಟಿ ಕಾರ್ಯದರ್ಶಿ, ಪಶು ಸಂಗೋಪನೆ ಮತ್ತು ಮೀನುಗಾರಿಕೆ 
ಇಲಾಖೆ - ಶ್ರೀ ಆರ್‌. ನಾರಾಯಣಮೂರ್ತಿ ಇವರ 
ವಯೋನಿವೃತ್ತಿಯಿ೦ಂದ ತೆರವಾದ ಹುದ್ದೆ. 





3 ಶ್ರೀ ಎಂ.ಎಸ್‌. ಗಣಪತಿ 
ಜಂಟಿ ಕಾರ್ಯದರ್ಶಿ, 


ಜಂಟಿ ಕಾರ್ಯದರ್ಶಿ, ಸಿ.ಆ.ಸು.ಇಲಾಖೆ - (Karnataka 


Health Welfare Trust Administration) - 


ಸಾರ್ವಜನಿಕ ಉದ್ದಿಮೆಗಳ ಇಲಾಖೆ 


ಶ್ರೀ ಎಲ್‌. ಶ್ರೀನಿವಾಸನ್‌ ಇವರ ನಿವೃತ್ತಿಯಿಂದ ತೆರವಾದ ಹುದ್ದೆ. 





ಶ್ರೀ ಆರ್‌.ಎಸ್‌. ಇಟಗಿ 


ಉಪ ಕಾರ್ಯದರ್ಶಿ, 
ಸಿ.ಆ.ಸು.ಇ. (ನೇಮಕಾತಿ ನಿರೀಕ್ಷಣೆಯಲ್ಲಿ) 


ಉಪ ಕಾರ್ಯದರ್ಶಿ, ಸಹಕಾರ ಇಲಾಖೆ - 
ಶ್ರೀ ಎಸ್‌. ಚಂದ್ರಶೇಖರಪ್ಪ ಇವರ ವಯೋನಿವೃತ್ತಿಯಿಂದ 
ತೆರವಾದ ಹುದ್ದೆ. 











ಶ್ರೀಮತಿ ಹೆಚ್‌.ಆರ್‌. ಶಕುಂತಲ 


ಉಪ ಕಾರ್ಯದರ್ಶಿ, 





ಕಾನೂನು ಆಯೋಗಕ್ಕೆ ನಿಯೋಜಿಸಿರುವ ಅಧಿಸೂಚನೆಯನ್ನು 
ಮಾರ್ಪಡಿಸಿ ಶ್ರೀ ಅಹಮ್ಮದ್‌ ಮುಖ್ತದರ್‌, ಜಂಟಿ 
ಕಾರ್ಯದರ್ಶಿ, ಕೃಷಿ ಇಲಾಖೆ ಇವರ ವರ್ಗಾವಣೆಯಿಂದ 
ತೆರವಾಗಿರು ಹುದ್ದೆಯನ್ನು ಉಪಕಾರ್ಯದರ್ಶಿ ಹುದ್ದೆಗೆ 
ನಿಮ್ನೀಕರಿಸಿ ಸದರಿ ಹುದ್ದೆಗೆ ನೇಮಿಸಲಾಗಿದೆ. 








ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೭, ೨೦೧೨ ೪೦೭ 











ಕ್ರಮ | ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಕರ್ತವ್ಯ ವರ್ಗಾಯಿಸಿ ನೇಮಿಸಲಾದ ಹುದ್ದೆ : ಇಲಾಖೆ 
ಸಂಖ್ಯೆ ನಿರ್ವಹಿಸುತ್ತಿರುವ ಇಲಾಖೆ 
6 ಶ್ರೀ ಬಿ. ವೀರಣ್ಣ ಉಪ ಪ್ರಧಾನ ವ್ಯವಸ್ಥಾಪಕರು, ಜಿ.ಟಿ.ಟಿ.ಸಿ. ಬೆ೦ಗಳೂರು ಈ 
ಉಪ ಕಾರ್ಯದರ್ಶಿ, ಮಾನ್ಯ ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು ವಾಣಿಜ್ಯ ಮತ್ತು 
ಮುಖ್ಯಮಂತ್ರಿಯವರ ಸಚಿವಾಲಯ ಕೈಗಾರಿಕಾ ಇಲಾಖೆಯ ವಶಕ್ಕೆ ನೀಡಲಾಗಿದೆ. 

















ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎ.ಆರ್‌. ವಿಜಯಾನಂದ ಶರ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 658 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 46 ಎಸ್‌ಎಫ್‌ಎಸ್‌ 2012, ಬೆಂಗಳೂರು, ದಿನಾಂಕ : 3ನೇ ಮೇ, 2012. 
ಶ್ರೀ ಎ.ಕೆ. ಗರ್ಗ್‌, ಐ.ಎಫ್‌.ಎಸ್‌. ಅಪರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ಜಂಟಿ ವ್ಯವಸ್ಥಾಪಕ ನಿರ್ದೇಶಕರು, 


ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮ ನಿಯಮಿತ, ಬೆಂಗಳೂರು ಇವರಿಗೆ ದಿನಾಂಕ: 22-02-2012 ರಿಂದ 27-02-2012 ರವರೆಗೆ ಬಳಸಿಕೊಂಡಿರುವ 
6 ದಿನಗಳ ಗಳಿಕೆ ರಜೆಯನ್ನು ಸರ್ಕಾರವು ಘಟನೋತ್ತರವಾಗಿ ಮಂಜೂರು ಮಾಡಿದೆ. 


ಸದರಿ ರಜಾ ಅವಧಿಯಲ್ಲಿ ಸ್ವಗ್ರಾಮ ಪ್ರಯಾಣ ರಿಯಾಯಿತಿ ಸೌಲಭ್ಯವನ್ನು (ಹೆಚ್‌ಟಿಸಿ) 2012-2013 ರ ಬ್ಲಾಕ್‌ ಅವಧಿಯಲ್ಲಿ ತಮ್ಮ 
ಸ್ವಗ್ರಾಮವಾದ ಪಂಜಾಜ್‌ ರಾಜ್ಯದ "ಮಾನಸ" ಇಲ್ಲಿಗೆ ಹೋಗಿ ಬಂದಿರುವುದಕ್ಕೆ ಸಹ ಘಟನೋತ್ತರವಾಗಿ ಅನುಮತಿ ನೀಡಲಾಗಿದೆ. 

ಕೇಂದ್ರ ನಿಯಮದಡಿ ಸ್ವಗ್ರಾಮ ಪ್ರಯಾಣ ರಿಯಾಯಿತಿ ಸೌಲಭ್ಯ ಸಂದರ್ಭದಲ್ಲಿ 10 ದಿನಗಳ ಗಳಿಕೆ ರಜೆಯನ್ನು ನಗದೀಕರಣಗೊಳಿಸಲು 
ಸಹ ಮಂಜೂರಾತಿ ನೀಡಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಅಶೋಕ್‌ ಪಿ.ಅತ್ರೆ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 659 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-5). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 51 ಆಸೇವ 2012, ಬೆಂಗಳೂರು, ದಿನಾಂಕ : 28ನೇ ಏಪ್ರಿಲ್‌, 2012. 
ಶ್ರೀ. ವಿ. ಮೋಹನ್‌ಕುಮಾರ್‌ ಕೆ.ಎ.ಎಸ್‌. ಆಯ್ಕೆ ಶ್ರೇಣಿ ಅಧಿಕಾರಿ ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದಾಗಿ ತಕ್ಷಣದಿಂದ ಜಾರಿಗೆ 


ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಮುಖ್ಯ ಆಡಳಿತಾಧಿಕಾರಿಯಾಗಿ ಮೈಸೂರು ಸಕ್ಕರೆ ಕಾರ್ಲಾನೆ ನಿಯಮಿತ, ಬೆಂಗಳೂರು, ಇಲ್ಲಿನ ಖಾಲಿ 
ಹುದ್ದೆಗೆ ನೇಮಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ವಡಗಾವೆ ಬಸವರಾಜ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 660 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 04 ಆಸೇವ 2012, ಬೆಂಗಳೂರು, ದಿನಾಂಕ : 26ನೇ ಏಪ್ರಿಲ್‌, 2012. 
ಅಧಿಸೂಚನೆ ಸಂಖ್ಯೆ : ಸಿಆಸುಇ 53 ಆಸೇವ 2012 ದಿನಾಂಕ: 21-03-2012ರಲ್ಲಿ ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ 


ದಂಡಾಧಿಕಾರಿಗಳು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಹುದ್ದೆಗೆ ವರ್ಗಾವಣೆ ಆದೇಶದಲ್ಲಿರುವ ಶ್ರೀ ಸಿ. ವಿಜಯಕುಮಾರ್‌, ಕೆ.ಎ.ಎಸ್‌ (ಹಿರಿಯ ಶ್ರೇಣಿ) 
ಅಧಿಕಾರಿ, ಇವರ ವರ್ಗಾವಣೆ ಆದೇಶವನ್ನು ಮಾರ್ಪಡಿಸಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 


೪೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೭, ೨೦೧೨ ಭಾಗ-೨ 





ಸಾರ್ವಜನಿಕ ಹಿತದೃಷ್ಟಿಯಿಂದ ಅವರನ್ನು ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ ದಂಡಾಧಿಕಾರಿಗಳು, ಬಳ್ಳಾರಿ ಜಿಲ್ಲೆ. ಬಳ್ಳಾರಿ- ಹುದ್ದೆಗೆ 
ನೇಮಿಸಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ವಡಗಾವೆ ಬಸವರಾಜ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 661 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 61 ಆಸೇವ 2012, ಬೆಂಗಳೂರು, ದಿನಾಂಕ : 28ನೇ ಏಪ್ರಿಲ್‌, 2012. 


ಅಧಿಸೂಚನೆ ಸಂಖ್ಯೆ : DPAR 2 SKG 2011 ದಿನಾಂಕ: 23-09-2011ರಲ್ಲಿ ಪ್ರಕಟಿಸಲಾದ (ಓಓಿ.5. (Super time scale) 
ವೃಂದದ ಜೇಷ್ಠತಾಪಟ್ಟಿಯ ಆಧಾರದ ಮೇಲೆ ಹಾಗೂ ದಿನಾ೦ಕ 22-03-2012ರ ಆದೇಶ ಸಂಖ್ಯೆ : ಸಿಆಸುಇ 325 ಆಸೇಇ 2009ರಲ್ಲಿ 
K.A.S. (Senior Super time scale) ವೃಂದದಲ್ಲಿ ಐದು ಹುದ್ದೆಗಳನ್ನು ಹೊಸದಾಗಿ ಸೃಜಿಸಿರುವ ಮೇರೆಗೆ ಕೆಳಕಂಡ ಓ.A.S. (Super time scale) 
ಅಧಿಕಾರಿಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ರೂ.28275-39900ರ ವೇತನಶ್ರೇಣಿಯ K.A.S. (Senior Super time scale) ವೃಂದಕ್ಕೆ 
ಸ್ಥಾನಪನ್ನರಾಗಲು ಬಡ್ತಿ ನೀಡಿ ಮುಂದಿನ ಆದೇಶದವರೆಗೆ ಅವರುಗಳನ್ನು ಅವರ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ನೇಮಿಸಲಾಗಿದೆ. 




















ಕಮ ಅಧಿಕಾರಿಯ ಹೆಸರು 
ಸಂಖ್ಯೆ ಶ್ರೀಯುತರು ಬಡ್ತಿ ನೀಡಿ ನೇಮಿಸಲಾದ ಹುದ್ದೆ 
1, ಎಸ್‌. ನರಸಿಂಹಯ್ಯ ಸರ್ಕಾರದ ಅಪರ ಕಾರ್ಯದರ್ಶಿ, 
ಆಹಾರ ಮತ್ತು ನಾಗರೀಕ ಸರಬರಾಜು ಮತ್ತು ಗ್ರಾಹಕ ವ್ಯವಹರಗಳ ಇಲಾಖೆ, ಕರ್ನಾಟಕ ಸರ್ಕಾರದ 
ಸಚಿವಾಲಯ, ಬೆ೦ಗಳೂರು.- ಹುದ್ದೆಯನ್ನು K.A.S. (Super time scale) ವೃಂದದ ಹುದ್ದೆಗೆ 
ಉನ್ನತೀಕರಿಸಿ ಅದೇ ಹುದ್ದೆಯಲ್ಲಿ ಮುಂದುವರೆಸಿದೆ. 
2. ಡಾ. ಪಿ. ಬೋರೇಗೌಡ. ವ್ಯವಸ್ಥಾಪಕ ನಿರ್ದೇಶಕರು, 
ಚಾಮುಂಡೇಶ್ವರಿ ವಿದ್ಯುತ್‌ ಸರಬರಾಜು ನಿಗಮ ನಿಯಮಿತ, ಮೈಸೂರು - ಹುದ್ದೆಯನ್ನು ಓ.ಓ&.6. 
(Super time scale) ವೃಂದದ ಹುದ್ದೆಗೆ ಉನ್ನತೀಕರಿಸಿ ಅದೇ ಹುದ್ದೆಯಲ್ಲಿ ಮುಂದುವರೆಸಿದೆ. 
3. ಡಿ. ಮಲ್ಲು ವ್ಯವಸ್ಥಾಪಕ ನಿರ್ದೇಶಕರು, 
ಪಾಂಡವಪುರ ಸಹಕಾರ ಸಕ್ಕರೆ ಕಾರ್ಲಾನೆ ನಿಯಮಿತ, ಪಾಂಡವಪುರ- ಹುದ್ದೆಯನ್ನು ಓ.ಓ&.6. 
(Senior Super time scale) ವೃಂದದ ಹುದ್ದೆಗೆ ಉನ್ನತೀಕರಿಸಿ ಅದೇ ಹುದ್ದೆಯಲ್ಲಿ ಮುಂದುವರೆಸಿದೆ. 
4. ಜಿ. ಜಯರಾಂ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, 
ಜಿಲ್ಲಾ ಪಂಚಾಯತ್‌, ಮಂಡ್ಯ- ಹುದ್ದೆಯನ್ನು K.A.S. (Super time scale) ವೃಂದದ ಹುದ್ದೆಗೆ 
ಉನ್ನತೀಕರಿಸಿ ಅದೇ ಹುದ್ದೆಯಲ್ಲಿ ಮುಂದುವರೆಸಿದೆ. 
೨; ಜಿ.ಎಸ್‌. ಶಿವರಾಂ ನಿರ್ದೇಶಕರು, 
ಬುಡಕಟ್ಟು ಕಲ್ಯಾಣ ಇಲಾಖೆ, ಕೃಷಿ ಭವನ, ಬೆಂಗಳೂರು- ಹುದ್ದೆಯನ್ನು K.A.S. 
(Senior Super time scale) ವೃಂದದ ಹುದ್ದೆಗೆ ಉನ್ನತೀಕರಿಸಿ ಅದೇ ಹುದ್ದೆಯಲ್ಲಿ ಮುಂದುವರೆಸಿದೆ. 

















ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ವಡಗಾವೆ ಬಸವರಾಜ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 662 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 


